ಎಂ. ಜಿ. ನಾಗೆರಾಜ್‌* 


ಭೂ ಇತಿಹಾಸದ ಬೆಳಕಿನಲ್ಲಿ ಕೊಡಗಿನ ಕಾನೇರಿ ಮತ್ತು ಗಂಗೆ 


ಬ್ರಹ್ಮಗಿರಿ ಶ್ರೇಣಿಯ ಸುವಕಾರು 


ಎತ್ತರದಲ್ಲಿ ಜಿಮ್ಮುವ ತಲಕಾವೇರಿಯ 


ಬ ಇಇ ಎ 
ರಾಧಿ ಎಬ ಮಲ್ಲ ವಿಟ UW 
ಅ 


ಶಾಸನಗಳ 
ಕೋಟಿ ವರ್ಷಗಳ ಭೂ ಇತಿಹಾಸ ದಕ್ಷಿಣ ಭಾರತದ 
ಭೂಮಿಗಿ.  ನಿರಂಶರವಾಗಿ ಈ ಹಿನ್ನೆಲೆಯಲ್ಲಿ ಚಿಮ್ಮಿ 
ಬರುತ್ತಿರುವ ಈ ಕಾವೇರಿ ನದಿ ಮಾನವನ ಕಣ್ಣಿಗೆ ಕನಿಷ್ಠ 
ಮೂರು ಸಾವಿರ ವರ್ಷಗಳ ಹಿಂದೆಯೇ ಬಿದ್ದಿರುವಂತಿದೆ. 
ಏಕೆಂದರೆ ಕುಂಭಸಂಭವ ಅಗಸ್ತ್ಯನು ಆರ್ಯಸೋದರರಿಂದ 
ಬಹಿಷ್ಕಕನಾಗಿ ದ್ರಾವಿಡ ಪೂರ್ವ ಬುಡಕಟ್ಟುಗಳ ವಂಶಿಕ 
ರೊಡನೆ ದಕ್ಷಿಣ ಭಾರತದ ಪಶ್ಚಿಮ ಘಟ್ಟಗಳ ಕಡೆಗೆ 
ಕ್ರಿ. ಪೂ. ೧೦೭೫ರ ವೇಳೆಗೆ ಬಂದನೆನ್ನಲಾಗಿದೆ.2. ೧೧ನೇ 
ಶತವಠಾನದ ವೀರಶೋಳಿಯನ್‌ನ ತವಿಂಳು ವ್ಯಾಕರಣವು 


ಕ 
ಅಗಸ್ತ್ಯನು ಅವಲೋಕಿತನಿಂದ (ಬುದ್ದ ವಿಂತ್ರ) ಅರಿವು 
ಪಡೆದನೆಂದು ತಿಳಿಸುತ್ತದೆ.3 ಒಂದು ಕಾಲಕ್ಕೆ ಉತ್ತರ 
ಭಾರತವೆಲ್ಲ ಸಮುದ್ರವಾಗಿತ್ತು. ಆಗ ಭಾರತದ ದಕ್ಷಿಣ 


`ದೊಂದಿಗೆ ಡಿಕಿ ಗೆ ಹೊಡೆಯಿತಂ. 


ಭಾಗವಷ್ಟೆ ಇದ್ದದ್ದು ಉತ್ತರಕ್ಕೆ ಚಲಿಸಿ ಏಷ್ಯಾಖಂಡ 

ಅದರಿಂದಾಗಿ ಟಿಬೆಟ್‌ 
ಪ್ರಸ್ಥಭೂಮಿ ಹಾಗೂ ಹಿಮಾಲಯ ಪರ್ವತ ಪಂಕ್ತಿಗಳು 
ಉಟಾದುವು4 ಈ ಪರ್ವತ ಶ್ರೇಣಿಗಳ ಅನೇಕ ಶಿಖರ 


ಗಳಲ್ಲಿ ಆನೆ, ಖಡ್ಗವುಗಗಳ ಪಳೆಯುಳಿಕೆಗಳು ಕಂಡು 


ಬಂದಿವೆ. ಅಂದರೆ ಭೂ ಬದಲಾವಣೆಯ ಸಂದರ್ಭಗಳ 
ಮುನ್ನ ಹಿಮಾಲಯದ ಆರಂಭದೆಸೆಯಲ್ಲಿ ಅದು 


ಸಮತಟ್ಟು ಪ್ರದೇಶವಾಗಿತ್ತು ಎಂದಾಗುತ್ತದೆ. ಇದೆಲ್ಲ 
ಬದಲಾವಣೆಗೊಳ್ಳಲು ಲಕ್ಷ ಲಕ್ಷ ವರ್ಷಗಳ ಅವಧಿ 
ಹಿಡಿದಿದೆ. ಈ ಹಿನ್ನೆಲೆಯಲ್ಲಿ ಅಗಸ್ತ್ಯನ ಸಮುದ್ರಾ 
ಪೋಶನ ಕತೆ, ಲೋಪಾಮುದ್ರೆ-ಕಾವೇರಿಯನ್ನು ಮದುವೆ 
ಯಾದ ಕತೆ ಇತ್ಯಾದಿ ರೋಚಕ ಸಂಗತಿಗಳು ಅಗಸ್ತ್ಯನ 
ಹೆಸರಿನವರುಗಳುಳ್ಳ ಆಗಸ್ತ ಪಂಥವಿದ್ದ ಬಗ್ಗೆ ಸೂಚನೆ 

ಬದಲಾವಣೆಗಳ ಮಾಹಿತಿ 


ಲೋಪಾಮುದ್ರೆ ಹಾಗೂ ಕಾವೇರಿ ಎಂಬ ದ್ವಯ 
ಹೆಸರಿನ ಸ್ತ್ರೀಯನ್ನು ಜಲರೂಪದಲ್ಲಿ ನದಿದೇವತೆಯಂತೆ 


ನಂ. ೨೯ (ಮಹಡಿ), ೨ನೇ ಕ್ರಾಸ್‌, ಶ್ರೀರಾಮನಗರ, ಮಹಾಲಕ್ಷ್ಮೀಪುರ, ಬೆಂಗಳೂರು ೫೬೦ ೦೮೬ 


ಬ 
ಬಿಜ 


M&W Sd 


೬ 
pe] ಕ್ಸ್‌ ದ್ಯಾ 
ನೋಡಿ : ಕನ್ನಡಪ್ರಭ, ೨೨-೧೧-೧೯೯೩ 


೧೪೨ 


ವಿ. ಕೆ. ಸಂಪುಟ ೧ (ಪರಿಷ್ಕೃತ), ಕೊಡಗು ಜಿಲ್ಲೆ, ಮೈಸೂರು ವಿಶೈವಿದ್ಯಾಲಯ, ೧೯೭೨, ಮಡಿಕೇರಿ ೨, ಕ್ರಿ. ಶ.. ೧೦೦೧ 
Manner; Kerala Culture, 1942, pp. 80-81 

A.C. Burnel; Elements of South Indian Palaeography, Delhi, 1968, p. 47 

ಡಾ ಆರ್‌. ನಿಜಗುಣಪ್ಪ ; "ಪ್ಲೇಟ್‌ ಟಿಕ್ಕಾನಿಕ್ಸ್‌ ಎಂದರೇನು ?', ಕನ್ನಡಪ್ರಭ, ೭-೧೧-೧೯೯೩ 


“ಹಿಮಾಲಯ ಸಮತಟ್ಟು ಪ್ರದೇಶವಾಗಿತ್ತೆ ?`-ಪ್ರೊ॥ ಕೆ. ಎಸ್‌. ವಲ್ಲಿಯಾ ಅವರ ಉಪನ್ಮಾಸದಿಂದ ಉದ್ದತ ವರದಿ. 


ಕಂಡಿರುವಲ್ಲಿ ಕಾವೇರಿಯು ಮೊದಲಿಗೆ ಎರಡು ಕವಲು 
ಗಳಾಗಿ ಹರಿಯುತ್ತಿದ್ದಂತಹ ಪೌರಾಣಿಕ ಸೂಚನೆ ಕಾಣು 
ತ್ತದೆ. ತಮಿಳಿನ "ಶಿಲಪ್ಪದಿಕಾರಂ' ಕೃತಿಯಲ್ಲಿ ಉಕ್ತೆ 


ವಾಗಿರುವ ಐತಿಹ್ಯ ದ ರೀತ್ಕಾ ಚೋಳದೊರೆ ಕಾಂತಮನ್‌ನ 
ರಾಜ್ಯ Ree ee ಇವೇರ ಮುನಿಯು 


ಸಂತಾನಪ್ರಾಪ್ತಿಗಾಗಿ ಪ್ರಾರ್ಥಿಸು ತ್ತಿದ್ದ. ಆಗಲೋಪಾ 
ಮುದ್ರೆ ಕಾವೇರಿ ಕನಿ ಿಕೆಯನ್ನು ಬ್ರ ನಿಂದ ದತ್ತು ಪುತ್ರಿ 


ಯಾಗಿ ಪಡೆಯಲು ದೇವವಾಣಿ ನುಡಿಯಿಶಂತೆ: ಈ 

ದ ಜಲರೂಪದಲ್ಲಿ 
ಶಮ ಕಮಂಡಲುವಿನಲ್ಲಿ ಬಂಧಿಸಿರುವ ಸನಂಯಂದಲ್ಲಿ, 
ಕಾಗೆಯೊಂದು ಉರುಳಿಸಿದಾಗ ಕಾಂತಮನ್‌ನ 
ರಾಜ್ಯದಲ್ಲಿ ಕಾವೇರಿ ಹರಿದು ಬರ ಇಂಗುತ್ತದೆ ಎಂದೂ ಆ 
ವಾಣಿ ನುಡಿಯಿತಂತೆ.6 . ಈ ಕತೆ ಸಾಂಕೇತಿಕವಾಗಿ 
ಕಾವೇರಿಯ ಚಿವ್ಮ್ಮವಿಕೆ ಹಾಗೂ ಕೊಡಗಿನಿಂದ 
(ಬೆಟ್ಟದಿಂದ) ರಭಸವಾಗಿ ಹರಿದುಬರುವ ಸಂಗತಿಯನ್ನು 
ಸೂಚಿಸುವಂತಿದೆ. ಭೂ ವಿಜ್ಞಾ ನದ ರೀತ್ಯಾ ಇದು 

ತಮಿಳುನಾಡಿನಲ್ಲಿ ಸಾವರಾನ್ಯವಾಗಿ 
UE. ತಿಂಗಳಲ್ಲಿ "೧೮ನೇ ಉಕ್ಕುವಿಕೆ 
(Eighteenth 17070856  ೧೮೩ೇ ಭರತ) ಪಬ್ಬದಾ 
ಚೆರಣೆ' ಹಾಗೂ ಕೌೊಡಗಿನಲಿ 


ಮಕಡೆ ಗರು ಕಜ 
ನಡೆ ec 


ಪೌರಾಣಿಕ ಸಂಬಂ ಜಧವನ್ನು ಸೂಚಿಸುತ್ತವೆ. ಜೊತೆಗೆ 
'ಇತಿಹಾಸದ ಎಳೆಗಳನ್ನು ಪರಸ್ಪರ ನೇಯ್ದು ಕೊಂಡಿರು 
ವಂತಿದೆ. ಲಕ್ಷಾಂತರ ವರ್ಷಗಳ ಹಿಂದೆ ಭೂವೈ ಜ್ಞಾನಿಕ 
ಬದಲಾವಣೆಗಳಿಂದಾಗಿ ಕಾವೇರಿಯ ಹರಿವಿನ "ಪಥ 
ದಲ್ಲಿಯೂ ಬದಲಾವಣೆಗಳಾಗಿವೆ. ಕನಿಷ್ಠ ಮೂರು 


ಸಾವಿರ ವರ್ಷಗಳ ಹಿಂದೆ ಆಕೆಗೊಂದು ಪೌರಾಣಿಕ 

ಮಹತ್ತ ತರುವ ಸಂದರ್ಭ ಒದಗಿತು ಎಂಬುದಂತು 
ಲ 

ಸ್ಪಷ್ಟ. ಅದಕ್ಕೆ ವಬನ್ನ ಆಕೆಗಿದ ಹೆಸರೇನೋ ತಿಳಿಯದು. 

ತಮಿಳುನಾಡಂ ಹಾಗೂ ಕರ್ನಾಟಕದ ಇತಿಹಾಸದಲ್ಲಿ 


6 K. Nagarajan: 


7 Ibid 
8-9 Paramananda Gupta ; 
p44 


ಇತಿಹಾಸ ದರ್ಶನ 


ಸಂಗಮ್‌ ಯುಗದ ಚೋಳರು ಕ್ಲಿ. ಶ. ೨ನೆಯ 
ಶತಮಾನದಲ್ಲಿ ಅಭಿವೃದ್ಧಿ ಗೊಂಡರು. ನಷ ಕಾವೇರಿಯ 
ಸಾಗರ ಸಂಗದಂದ ನೆಲೆ ಯ ಬಳಿ "ಕಾವೇರಿ ಪೂಂಪಟ್ಟ ಣಂ” 
ಎಂಬ ರಾಜಧಾನಿಯನ್ನು ಕಟ್ಟೆ ಆಳಿದರು. ದಶಕುವಕಾರ 
ಚರಿತವು ಸಿಬಿ ಜನಾಂಗದ Me ಕಾವೇರಿ 
ತೀರದ ಚೋಳ ಮಂಶದೊಡನೆ ಗುರುತಿಸುವುದುಂಟು. 
ಸಿಬಿಗಳನ್ನು ವಂತ್ಸ್ಯ.  ದೇಶದವರೆನ್ನುವುದುಂಟು.8 
ಕೊಡಗಿಗೆ ಮತ್ತದೆ ಪಣದ Nao ಕಾರಣ 
ಶಾಖೆಯೊಂದು 
ಅದು ಸೂಚಿಸು 


ವಂತಿದೆ ಮಹ ಭಾರತದಲ್ಲಿಯೂ ಸಿಬಿ ದೇಶವನ್ನು 
ಗಂಗಾತೀರದಲ್ಲಿ ನ ಜಾರ? ಹೀಗಾಗಿ 


ಕಾವೇರಿ ಹಾಗೂ ಗಂಗೆಗೆ ಸಾ ್ಯಂದಪುರಾಣದಲ್ಲಿ ನಂಟು 
ತರುವಲ್ಲಿ ಸಿಬಿಗಳು ಕಾರಣರೆಂದು ಶೋರಂತ್ರದೆ, 


ಕರ್ನಾಟಕದ ಕ್ರಿ.ಶ. ೫೫೦ರ ಬಾದಾಮಿ ಚಾಲುಕ್ಕರ 
ಯೆಳೆಂದೂರು ಶಾ ಸನದಲ್ಲಿ ಸಾಮ್ರಾಜ್ಯ Sc. 
“ಕಾವೇರಿ ಕಪ್ಪನೀ ಶ್ರೀ ie ತಸ್ಯ' ಎಂದಿದೆ. 


ಅಂದರೆ ಕಾವೇರಿ ಕಪ್ಪ ಶ್ರೀನದಿಸಳಿಂದ ಚಾಲುಕ್ಕ 
ಸಾಮ್ರಾಜ್ಯವು ಎ ಂಡಿದೆ ಎಂಬುದಾಗಿದೆ. 
ಕ್ರಿ. ಶ. ೬೭೪ರ ಚಾಲುಕ್ಕರ ವಿಕ್ರಮಾದಿತ್ಯನ ಸವಣೂರ 
ಶಾಸನವು ಕಾವೇರಿಯನ್ನು ಉಲ್ಲೇಖಿಸುತ್ತದೆ. 
ಕ್ರಿ.ಶ. ೧೦೦೧ರ ಮಡಿಕೇರಿ ಶಾಸನದಲ್ಲಿ ಪ್ರಪ್ರಥಮವಾಗಿ 
"ಕಾವೇರಿಯ ಉಲ್ಲೇಖ ಕಾಣಬರುತ್ತದೆ. `ಮೊದಲ್ಕಾ 


ವೇರಿಯಂ ಮಿನ್ಹು ರಾಮೇಶ್ವರ ಮರ್ಚಿ' ಎಂದಿದೆ. 
ಅಂದರೆ ತಲಕಾವೇರಿಗೆ "ಮೊದಲ್‌ ಕಾವೇರಿ' ಎಂಬ 
ಹೆಸರು ಆಗ ಪ್ರಚಲಿತಗೋಡಿತ್ತು ಎನ್ನಬಹುದು. 
ಸ್ಕಾಂದಪುರಾಣದ ಕತೆ "ಶಿಲಪ್ಪದಿಕಾರಂ'ನ ಹಿನ್ನೆಲೆಯಲ್ಲಿ 
ಆ ಕಾಲಕ್ಕೆ ಪ್ರಚಲಿತವಿದ್ದಿರಬೇಕು ಎನ್ನಿಸುತ್ತದೆ. 


ಗು 

ಕಾವೇರಿ ಪ್ರರಾಣವು ಮುಸ್ಲಿಮರು ಈ ದೇಶಕ್ಕೆ 
ಬಂದು ಯುದ್ಧ ವರಾಡಿದ ನಂತರ ಅಂದರೆ ಮುನ್ನೂರು 
ವರ್ಷಗಳ ಹಿಂದೆ ಹುಟ್ಟಿತಂ ಎಂದು ೧೯ನೇ ಶತಮಾನದ 


Cauvery from Source to Sea, New Delhi, 1975, p. 19 


Geography from Ancient Indian Coins, New Delhi, 1989, 


೧೪೩ 


ರಿಕ್ಟರ್‌ ಹೇಳುತ್ತಾನೆ-ಆ ಪ್ರರಾಣದಲ್ಲಿ ಕದಂಬ ಚಂದ್ರೆ 
ವರ್ಮನು ಮ್ಲ ಚ್ಛರನ್ನು ಸೋಲಿಸಿ ಓಡಿಸಿದ ಎಂಬ 
ಅಸಂಬದ್ಧ , ಅತಾರ್ಕಿಕ ವಿಷಯವಿರುವುದೇ ಅದಕ್ಕೆ 
ಕಾರಣವಂತೆ. ಎಂ. ಎನ್‌. ಶ್ರೀನಿವಾಸ್‌ ಅವರೂ 
ಇದಕ್ಕೆ ದನಿಗೂಡಿಸಿದಂತಿದೆ.19 ಆದರೆ ಸಂಗಂ ಸಾಹಿತ್ಯ 
ದಲ್ಲಿ “ಕವೇರ ಪುತ್ರಿ ಕಾವೇರಿ' ಎಂದಿದೆ. ೧೧ನೆಯ 
ಶತವಕಾನದ ಮಾಲಂಬಿ ಶಾಸನದಲ್ಲಿ "ಕವೇರ ಕನ್ಮಕಾ 
ಸಬೀಯಮಾನ್‌' ಎಂದಿದೆ! ಅಂದರೆ ೧೧ನೆಯ ಶತ 
ವಕಾನದಲ್ಲಿಯೆ ಕೊಡಗಿನಲ್ಲಿ ಕವೇರ ಪ್ರತ್ರಿಯ ಕತೆ ಸ್ಕಾಂದ 
ಪುರಾಣದಲ್ಲಿದ್ದುದು ತಿಳಿದಿತ್ತು ಎಂದಾಗುತ್ತದೆ. ಕ್ರಿ.ಶ. 
೧೩೯೮ರ ಅಭಿನವ ಮಂಗರಾಜನ ನಿಘ:ಟಿನಲ್ಬ “ಮ್ಲೇಚ್ಛ 
ರೆನೆ ಕೊಡವ ಕೊಡಗರು ಶ್ಕ್ರಿಲಬ್ಬಕೆಂ ವ್ಯಾಧನಕ್ಕುಂ' 


ಎನ್ನುವ ಸಾಲಿನ "ಮ್ಲೇಜ್ಚೆ' ಶಬ್ದಕ್ಕೆ ಹೊರಗಿನಿಂದ 


೧೧ 
ಎ ಶಿ Soe PA) ಫಿ 
ಮ್ಲೇಚ್ಛ? ಎಂಬ ಶಬ್ದಕ್ಕೆ "ಐಂಂಸ್ಲಿ ಮರಂ' ಎಂದು ತಪ್ಪಾ 
[ae] [MW ಎಳ [oe [3 
ಲ ಹಾಣಿಂ ಕಾಲಲಿ ಜ್‌ ಆನ ೧೮ 
ಗ್ರಹಿಸಿ ಕಾವೇರಿ ಹ್ರರಾಣಕ್ಕ ಕ್ಪರನು ಅನ್ವಯಿಸಿ 
ನಿವಾಸಿ 


ಕೊಂಡದ್ದು ತೀರ ಅಸೂಕ್ತವಾಗಿದೆ. ಮೂಲ 
ಕೊಡಗಿನವರಲ್ಲಿ ಹೊರಗಿನಿಂದ. ಬಂದ. ಕೊಡವ 
ಜನಾಂಗದ ಭಾಗವೂ ಇದೆ ಎಂಬ ಸೂಚನೆ ಆ ನಿಘಂಟಿ 
ನಲ್ಲಿದೆ. ಕದಂಬ ಚಂದ್ರವರ್ಮನ ವಂಶೀಕರೆಂದು ಹೇಳಿ 
ಕೊಳ್ಳುವ ಕೊಡವರು ಹೊರಗಿನಿಂದ ಬಂದ ಬುಡಕಟ್ಟಿನ 
ಜನರನ್ನು ಸೋಲಿಸಿದ ಸಂಗತಿಯೊಂದು ಕಾವೇರಿ ಪ್ರರಾಣ 
ದಲ್ಲಿ "ಮ್ಲೇಚ್ಛ'ವಾಗಿ ಪರ್ಯಾಯ ಸಂಕೇತವನ್ನು ಹೊಂದಿರು 
ವಂತಿದೆ. ೧೧ನೆಯ ಶತವಕಾನದಲ್ಲಿಯೂ ಕೊಡಗು 
ಕೇರಳದ ವೈನಾಡು ಸಹಿತವಾಗಿ ತೆರಕಣಾಂಬಿವರೆವಿಗೂ 
ವಿಸ್ತಾರ ಪಡೆದಿತ್ತು. ಕ್ರಿ. ಶ. ೧೦೭೯ರ ಹೆಗ್ಗಡದೇವನ 
ಕೋಟೆ ತಾಲೂಕು ಕಿತ್ತೂರು ಶಾಸನದಲಿ!? "ಕದಂಬ 


ಕಂಠೀರವ, ಬನವಾಸಿ ವಿಷಯಾಧೀಶ ರಂ ಮಹೇಶ ರ 
ಭಕ್ತಂ, ಶ್ರೀಮನ್ಮ] ಹಾಮಂಡಳೇಶ ್ವರ,...ಬೀರ ಬಯಲ್ಲಾಡ 
ನಾಡೆ ಈಕ ರವಿ(ವ)ರ್ಮುಂ ಒಬಯಲ್ನಾಡಯಂ್ದ 
ಮೆನ್ನೂಲುಂ ಮನೇಕ ರಾಜ್ಯಗೈಯಬ್ಯತ್ತಿರೆ..' ಎಂಬಲ್ಲಿಯ 
ಶಾಸನೋಕ್ತ ರವಿವರ್ವಿ ಕದಂಬ ವಂಶಜನೆನ್ನುವ ಹಾನು 
ಗಲ್ಲು ಕದಂಬ ಪಂಶದವನೆನಿಸುತ್ತದೆ. ಅಲ್ಲದೆ ಕೊಡಗಿನ 
ಕ್ರಿ.ಶ.೧೦೯೫ರ ಯಡೂರು ಶಾಸನದ ದುದ್ದರಸನೂ ಹಾನು 
ಗಲ್ಲು ಕದಂಬವಂಶದವನು.13 ಅಂದರೆ ಈ ಕದಂಬ ವಂಶವು 
ತೆರಕಣಾಂಬಿಯಿಂದ ಕೊಡಗಿನ ಉತ್ತರ ಭಾಗದವರೆವಿಗೂ 


peed ಲಿ ನಾತ್‌ ಖಿ ೧೦೬೫ದ p 
ಹೆ ಭಾವಶಾಲಿಯಣಾಗಿದ್ದು, ಬಹಂಶಃ ಆ ಕಾಲಕೆ 


A “ಕದಂಬ 


ವಂತಿದೆ. ಹಾಗೂ ಕೇರಳದ ಕಡೆಯಿಂದ ಆ 
ಕಾಲಕ್ಕೆ ಕೊಡಗಿನ ಒಳಭಾಗಕ್ಕೆ ಬುಡಕಟ್ಟುಗಳು ವಲಸೆ 
ಬಂದಾಗ ಕಾದಾಟವು ದೇಶೀಯ ಮೂಲನಿವಾಸಿ ದಲಿತ 
ವರ್ಗದೊಡನೆಯೂ ನಡೆದಿರಬೇಕೆನ್ನಿಸುತ್ತದೆ. ಕಾವೇರಿ 
ಪುರಾಣದ "ಮ್ಲೇಚ್ಛೆ'ರನ್ನು ಸೋಲಿಸಿದ ಸಂಗತಿ ಈ 
ವಲಸೆಗಾರ ಬುಡಕಟ್ಟುಗಳಿಗೆ ಆನ್ವಯವಾಗಿರುವಂತಿದೆ. 


ಕೊಡಗಿನ ದೇಶೀಯ ಮೂಲನಿವಾಸಿ ದಲಿತವರ್ಗ 
ವಾದ ಕೆಂಬಟ್ಟಿ ಜನಾಂಗದಲ್ಲಿ ಕಾವೇರಿ ಕುರಿತ ಹಾಡಿದೆ. 
ಅದರ ರೀತ್ಕಾ ಕವೇರ ಪುತ್ರಿ ಕಾವೇರಿಯು ಕೈಹಿಡಿಯಲು 
ಅಗಸ್ತ್ಯ ಹಾಗೂ ಕಶ್ಯಪ ಮುನಿಯ ನಡುವೆ ಸ್ಪರ್ಧೆ ಬೀಳು 
ತ್ತದೆ. ಕೊನೆಗೆ ಅಗಸ್ತ್ಯನು ಗೆದ್ದು "ಹೂ ಮದುವೆ' 
(ಶುಭಕ್ಕೆ ಬಿಳಿ ಹೂ ಬಂದಾಗ ಮಾಡಿಕೊಳ್ಳುವ ಸರಳ 
ವಿವಾಹ) ಮಾಡಿಕೊಳ್ಳುತ್ತಾನೆ.!" ಕಾವೇರಿ ಪುರಾಣ 
ದಲ್ಲಿಲ್ಲದ ಈ ಕತೆ ಪರಿಶಿಷ್ಟರ ಪದದಲ್ಲಿ ಮೂಲಕತೆಯರಾಗಿ 
ಸ್ಥಾಯಿಗೊಂಡಿದ್ದಂತೆ ತೋರುತ್ತದೆ. ಅಗಸ್ತನಿಗೂ 


10 M.N. Srinivas; Religion and Society Among the Coorgs of South India, 


Bombay, 1989 Edn. p. 243 
ಎ. ಕಂ. (ಪರಿಷ್ಕೃತ) ಅದೇ, ಮಾಲಂಬಿ ೬೫ 


12 ಎ.ಕೆ. ಸಂಪುಟ 111 (ಪರಿಷ್ಕೃತ) ಮೈಸೂರು ಜಿಲ್ಲೆ, ೧೯೭೪, ಹೆಗ್ಗಡದೇವನಕೋಟೆ-ಕಿತ್ತೂರು ೧೨೩ ; (ಈ ಶಾಸನದ 


ಬಗ್ಗೆ ಡಾ ದೇವರಕೊಂಡಾರೆ್ನಿ ನನ್ನ ಗಮನ ಸೆಳೆದರು) 


13 ಎ.ಕ. ಸಂ. ೧ (ಪರಿಷ್ಕೃತ), ಅದೇ, ಯಡೂರು ೬೨ ಮತ್ತು ಎಂ.ಜಿ. ನಾಗರಾಜ್‌ : “ಕೊಡಗಿನ ಕೊಲೆಕಲ್ಲುಗಳು”, "ಹರತಿಸಿರಿ' 


(ಸಂ : ಲಕ್ಷ್ಮಣ್‌ ತೆಲಗಾವಿ), ೧೯೮೭, ಪು. ೭೧೬ 


14 ಎಂ. ಜಿ. ನಾಗರಾಜ್‌ : "ಕೆಂಬಟ್ಟಿ ಸಂಸ್ಕೃತಿ', ಕರ್ನಾಟಕ ಸಾಹಿತ್ಯ, ಅಕಾದೆಮಿ, ಬೆಂಗಳೂರು, ೧೯೯೩, ಪು. ೧೪೦, ೩೬೪ 


೧೪೪ 


ಇತಿಹಾಸ ದರ್ಶನೆ 


ಜಾ ಚಚ ಚಾಚಾ 


ದಲಿತವರ್ಗಕ್ಕೂ ಹೇಗೋ ಒಂದು ಪ್ರಾಚೀನ ಸಂಬಂಧ 
ಎರುವ ಸಂಗತಿ ಇದಾಗಿದೆ. ಹಲ್ಮಿಡಿಯ ಐದುಪಾಲನೆ 
ಕೊಳವಾಡಿ ಹರಿಜನರ ಆರಾಧ್ಯ ದೇವತೆ ಹಿರಡೆಲಿಂಗನು 
ಅಗಸ್ತ್ಯನ ಅವತಾರವೆಂದು ಹಬ್ಬದಾಚರಣೆ ನಡೆಯು 
ಪಕ. 15 ಇಲ್ಲಿ ಅಂತೇ ಗಮನಾರ್ಹವಾಗುತ್ತದೆ. 
ಇಂತೆಲ್ಲ ಹಿನ್ನೆಲೆಯ ಕಾವೇರಿ "ಮೊದಲ್‌ ಕಾವೇರಿ” 
ಅಥವಾ “ತಲಕಾವೇರಿ'ಯಿಂದೆ ಚಿವಬ್ಮತ್ತ ಇಂದು ಸು. 
೭೬೫ ಕಿ. ಮೀ (೪೭೫ ಮೈಲಿ) ದೊರ ಹರಿದು ಪೂರ_ಬೆ 
ಬಂಗಾಳಕೊಲ್ಲಿಗೆ ಸೇರುತ್ತಾಳೆ. ಕೊಡಗು ಬಿಟ್ಟಮೇಲೆ 
ಹಾಸನ, ಮೈಸೂರು, ಮಂಡ್ಯ ಹಾಗೂ ಬೆಂಗಳೂರು 
ಜಿಲ್ಲೆಗಳಲ್ಲಿ ಹರಿದು ತಮಿಳುನಾಡಿಗೆ ಸಾಗುತ್ತಾಳೆ. ಅಲ್ಲಿ 
ಧರ್ಮಪುರಿ, ಸೇಲಂ ಮತ್ತು ತಿರುಚಿನಾಪಳ್ಳಿ ಜಿಲ್ಲೆಗಳಲ್ಲಿ 
ಹರಿಯುತ್ತಾಳೆ. ಮುಕ್ಕುಂ ಎಂಬಲ್ಲಿ ಕೊಲ್ಲಡೆಂ (ಉತ್ತರ 
ಭಾಗ) ಮತ್ತೂ ಕಾವೇರಿ (ದಕ್ಷಿಣ ಭಾಗ) ಎಂದು ಕವಲು 
ಗಳಾಗಿ ಶ್ರೀರಂಗನನ್ನು ಬಳಸಿ ಮತ್ತೆ ಕೂಡುತ್ತಾಳೆ. 
ನಂತರ ೧೨ ಊರುಗಳನ್ನು ದಾಟಿ ಕಾವೇರಿ ಪೂಂ 
ಪಟ್ಟಣದ ಬಳಿ ಬಂಗಾಳಕೊಲ್ಲಿಯನ್ನು ಸೇರುತ್ತಾ ಳೆ, ಈ 


[ ಹ?! ಪು 
ಈ ಪೂಂಪಟ್ಟಣದ ಹೆಸರು. ಹೂಪಟ್ಟಣ ಎಂಬ 
ಕಾ WM ಹ್‌ 
ಅರ್ಥ ಬರಬಹುದಾದ ಸಂದರ್ಭ, ಆಗ ಸ್ತ ನ ಸಮುದ್ರಾ 
3 ವಿ ಳ್‌ ಅವಿ ಹಾಲ 
ಪೋಶನ ಕತೆ ಇವೆಲ್ಲ ಬಹುಶಃ ಕಾವೇರಿ-ಆಗಸ್ತರ 


ರಲ ಹೆ ಕು ಭೂಪೆಂದವ ರಿದಮ್‌ ತಿ 
ನಡುವಣ TR CxS ಅಜ ATEN ಇಗಿರುವಂತಿ 


ಕಾವೇರಿ ಜಲಾಯನ ಪ್ರದೇಶವು ಕೆನಾ 
೨೬,೨೪೦ ಚ. ಕಿ. ವೀ, ಕೇರಳದಲ್ಲಿ ೨೯೩೦ ಚಿ.ಕಿ.ವಿ 

ತಮಿಳುನಾಡಿನಲ್ಲಿ ೪೮,೭೭೦ ಚ. ಕೆ. ಮೀ. ನಷ್ಟು ಇದೆ, 
ಕಾವೇರಿಯ ಆರಂಭಿಕ ಪಾತ್ರ (ಸಮುದ್ರ ಮಟ್ಟಕ್ಕೆ) 
2೩೦೦ ಮೀ. ಎತ್ತರದಲ್ಲಿದೆ. ತಮಿಳುನಾಡು 
ಭೂಪ್ರದೇಶದಲ್ಲಿ ೧೦೦-೨೦೦ ವರೀ. ಎತ್ತರದಲ್ಲಿ 
ಕರ್ನಾಟಕದಲ್ಲಿ ಶಿವನಸಮುದ್ರದ 
ವರೆಗೆ ಎರು ತಗ್ಗು. ತಿರುವು ಮುರುವುಗಳಲ್ಲಿ 
ರಭಸದಿಂದ ಕಾವೇರಿ ಸಾಗುತ್ತಾಳೆ. ನಂತರ 
ಎತ್ತರ ಕುಣ್ಣುತ್ತ ಬಂದು ತಮಿಳುನಾಡಿನ ಮೆಟ್ಟೂರಿನಿಂದ 


Fol 
- 
Ky 
cL 
uv CL 
2 130 


ವಿಹಿ- ಎಲಿ-೯೨ರಂದು ಬಂಗ RE ಸನ್‌ ಲಿ 


ವಿಷಯ 


ಇತಿಹಾಸ ದರ್ಶನ 


ಲ 
ರ್ರ ಗದ್ಯ ಬೂ ಉರ್‌ ಇಇ ಟ್‌ ಅಮ್‌ 
ಹ ತಾ 


ಮುಂದೆ ನೇರವಾಗಿ ಭವಾನಿ ನದಿಯ ಪಾತ್ರವನ್ನು 
ಪಶ್ಚಿಮದಿಂದ ಕೂಡುತ್ತಾಳೆ. ಆದರೆ ರಭಸ ಮೆತ್ತು 
ಸವೆತದ ಶಕ್ತಿ ಕುಗ್ಗಿ ವಯಸ್ಸಾದ ಕಾವೇರಿಯಂತೆ ಸಾಗಿ 
ಮುಕ್ಕುಂ ಎಂಬಲ್ಲಿ ಎರಡು ಕವಲಾಗುತ್ತಾಳೆ. ಈ 


ಸ 
ಕವಲುಗಳನ್ನು . ಕೆಳಕಾವೇರಿ, ಮೇಲುಕಾವೇರಿ ಎಂದು 


ವಿಂಗಡಿಸಲಾಗಿದೆ. ಆದರೆ ಕೇರಳದ ಫಾಲ್ಬಾಟ್‌ ಒಂದು 
ಕಾಲದ ಕಾವೇರಿ ಗೆರೆಯ ಎರಡು ಬಂಡೆಗಳ ನಡುವಣ 


ಇ ಇಣಸ್ರಿ ಕ್‌ ಹು 

ಇದು ಪಶ್ಚಿಮ ಘಟ್ಟ 
ಪ್ರವಹಿಸುತ್ತಿದ್ದ 
ಒಂದಂ ನದಿ ಪಶ್ಚಿವಂ ಮುಖಿಯರಾಗಿದ್ದಂತೆ ಸೂಚಿಸು 


ವಂತಿದೆ. ಪಶ್ಚಿಐಕಾಭಿಮುಖವಾಗಿ ಹರಿದು ಅರಬ್ಬಿ 
ಸಮದ್ರ ಸೇರುವ ಭರತಪುಳವು ಬಹುಶಃ ಮೇಲಿನ 


ಪಶ್ಚಿಮ ಮುಖದ ನದಿಯ ಅವಶೇಷವಾಗಿರುವಂತಿದೆ. 


ಫಾಲ್ಬಾಟ್‌ ಪ್ರದೇಶವು ಸವಂದ್ರಮಟ್ಟಕ್ಕೆ ಕೇವಲ 

೭೦೦ ಮೀ. ಎತ್ತರ, ೧0೩ ಕಿ. ಮೀ. ಅಗಲವನ್ನು 
ಹೊಂದಿದೆ. ಭರತಪುಳವು ನದಿಯ ಇಬ್ಬದಿಯ ತೀರ 
ಪ್ರದೇಶದ ಮಣ್ಣು ಕಪ್ಪು ಜೇಡಿಮಣ್ಣಿ ನದು, ಹಾಗೂ 
ಜಿಪ್ಸಮ್‌ನದ್ದು. ಈ ಅಂಶಗಳು ಮೊದಲಿಗೆ ಈ ಭಾಗ 
ದಲ್ಲಿ ಒಂದು ದೊಡ ನದಿ ಇತ್ತು ಎಂಬ ವಾದವನ್ನು 
ಇವಿಜ್ಞಾನಿಗಳು ಹೇಳಂವ ಈ 
ಇತಿಹಾಸದಿಂದ, ಒಟ್ಟಾರೆ ಕಾವೇರಿ ಒಂದು 
ಎರಡು ಕವಲುಗಳಾಗಿ ಬಜುಡೊನೆ ಹರಿಯು 
ಒದು ಕವಲು ಪೂರ್ವದಿಸೆಗೆ ಸಾಗುತ್ತಿತ್ತು. 
ಕವಲು ಶಶ್ಚಿ ಮದಿಸೆಗೆ ಸಾಗುತ್ತಿತ್ತು. 

ತವೀಳುನಾಡಂ-ಕೇರಳ ಪ್ರದೇಶದಲ್ಲಿ ಈ ಬೇರ್ಪಡೆ 

ಆಗಿತ್ತು ಎಂಬ ಸೂಚನೆ ದೊರೆಯ ತ್ತದೆ. ಈ ಸಂಗಶಿ 
ಸುವಕಾರು ೧೦ ಲಕ್ಷ ವರ್ಷಗಳಿಗೂ ಹಿಂದಿನದು ; 
ಹಿವಾಲಯ ಹಾಗೂ ಅರಬ್ಬಿಸಮುದ್ರ ಇಲ್ಲದಿದ್ದ 
ಕಾಲದ್ದು... ಆಗ ಕಾವೇರಿಯ ಪಶ್ಚಿಮದ ಕವಲು 
ಆಫ್ರಿಕ ಮತ್ತು ಭಾರತದ ನಡುವಣ ಭೂಸಂಪರ್ಕದ 
ಮೂಲಕ ಪಂಡಗಾಸ್ಕರ್‌ವರೆಗೂ ಸಾಗುತ್ತಿತ್ತು ಎಂಬ 


1 
ಇ 


"ಕಾವೇರಿ ಎರಡು ನದಿಯೇ ಟಿ, ಕನ್ನಡಪ್ರಭ, ಬೆಂಗಳೂರು, ೨೬-೭-೯೨, ೦-೯-೯೨ ಮತ್ತು 


೯ ಕೆಲ್ಲರ್‌ ಸಂಸ್ಥೆಯಲ್ಲಿ ಶ್ರೀಯುತರು ಮಾಡಿದ ಉಪನ್ಯಾಸದ 
ಚ ಢಿ ಣೌ 


[19] ೧೪೫ 


ಅಭಿಪ್ರಾಯವೂ ಭೂವಿಜ್ಞಾನಿಗಳಲ್ಲಿದೆ. ಭಾರತವೊಂದಂ 
ೇಪವಾಗಿತ್ತು. ಮಧ್ಯಭಾರತ, ದಕ್ಷಿಣ 
ಭಾರತ ಹಾಗೂ ಆಫ್ರಿಕಗಳ ನಡುವೆ ಭೂಸಂಪರ್ಕವಿತ್ತು. 
ಇಂಡೋ ಮಡ್‌ಗಾಸ್ಕರ್‌ ಭೂಖಂಡದ ಈ ಸಂಪರ್ಕ 
ನೀರಿನಫ್ರಿ ಮುಳುಗಿದಾಗ ಉತ್ತರ ಭಾರತದ ಹಿಮಾಲಯ, 
ಟಿಬೆಟ್‌ ಹಾಗೂ ಚೈನಾದ ಬಹಳಷ್ಟು ಭೂಭಾಗ ವಂತ್ತು 
ಅರಬ್ಬಿಸಮುದ್ರವು ಉದಿಸಿದುವು ಎಂದೂ ಅವರು ಹೇಳು 
ತ್ತಾರೆ.!7 ಇದಲ್ಲದೆ ಆಫ್ರಿಕನ್‌ ಹಾಗೂ ದ್ರಾವಿಡ 
ಭಾಷಾಪದ ಶಬ್ದಗಳಲ್ಲಿ ಎಷ್ಟೋ ಕಡೆ ಸಾಮ್ಯವಿದೆ. 
ರಿಮೂರಿಯನ್‌ ಸಂಸ್ಕೃತಿಯ ಪಳೆಯುಳಿಕೆಗಳಾಗಿ ಉಳಿ 
ದಿರುವ ಕೇರಳದ ಚೋಳನಾಯಿಗ, ಬಿಹಾರದ ಮುಂಡಾ 
ಆದಿವಾಸಿಗಳು, ದಕ್ಷಿಣ ಕನ್ನಡದ ಕೊರಗರು ಇವರುಗಳ 


ಆಚಾರಗಳು ದ್ರಾವಿಡ ಸಂತತಿಯ ಪರಾಕಾಷ್ಠೆಯ 
ಸಂದರ್ಭಗಳಾಗಿವೆ. ಇದೆಲ್ಲ ಭಾರತ, ಆಫ್ರಿಕಾ, 


ಆಸ್ಟ್ರೇಲಿಯ ಒಂದೇ ಭೂಖಂಡವಾಗಿತ್ತು ಎಂಬುದನ್ನು 
ಪುಷ್ಟೀಕರಿಸುತ್ತವೆ! ಎಂಬ ಅಭಿಪ್ರಾಯ ಭಾಷಾ ಇತಿಹಾಸ 
ವಿಜ್ಞಾನಿಗಳದಾಗಿದೆ. ಇದಕ್ಕೆಲ್ಲ | 

ತಳದಲ್ಲಿ ನೂತನ ಪರ್ವತವಿರುವುದನ್ನು, ಕೊಚ್ಚಿಯಿಂದ 
ನೈಖಂತ್ಯ ದಿಕ್ಕಿನಲ್ಲಿ ಸುಮಾರು ೫೦೦ ಕಿ. ಮೀ. ದೂರ 
ದಲ್ಲಿನ ಸಮುದ್ರಗರ್ಭದಲ್ಲಿ ೨೪೬೪ ಮೀಟರ್‌ ಎತ್ತರದ 
"ಸಾಗರ ಕನ್ಕಾಸಮುದ್ರ ಪರ್ವತ'ವನ್ನು ಸಾಗರಗರ್ಭ 
ಪತ್ತೆ ಮಾಡಿರುವುದು,” ಪೋಷಣೆ ದೊರಕಿಸುವಂತಿದೆ. 


ಅಂದರೆ ಪರ್ವತ ಹಾಗೂ ಭೂಸಂಪರ್ಕವು ಮುಳುಗಿದ 
ಸಮಯದಲ್ಲಿ ಕೊಡಗಿನ ಪಶ್ಚಿಮ ಘಟ್ಟಗಳ ಏರೂ 
ಹೆಚ್ಚಿತು. ಕಾವೇರಿ ದಕ್ಷಿಣ ಭಾರತದ ಎರಡೂ ಒದಿ 


ಯನ್ನು ದಾಟಿಯೂ ಭೂಪ್ರದೇಶದಲ್ಲಿ ಹರಿಯುತ್ತಿತ್ತು 
ಎಂದಾಗುತ್ತದೆ. ಆದರೆ ಕೋಟಿ ಕೋಟಿ ವರ್ಷಗಳಿಂದ 
ನಡೆಯುತ್ತ ಬಂದ ಬದಲಾವಣೆ ಸುಮಾರು ೧೦ ಲಕ್ಷ 
ವರುಷಗಳ ಹಿಂದೆ ಕಾವೇರಿಯ ಮಟ್ಟಿ ಕೆಗೆ ಒಂದು ಸ್ಪಷ್ಟ 
ಖಚಿತ ಬದಲಾವಣೆಯ ಸ್ವರೂಪವನ್ನು ತಂದುಕೊಟ್ಟಿತು 


ಎನ್ನಬಹುದು. ಭೂಸಂಪರ್ಕದ ವಾದಕ್ಕೆ ಪೋಷಕವಾಗಿ 


17 8. N. Chakravarthy ; 


ಆಫ್ಸಿಕೆಯಲ್ಲಿ, ಕರ್ನಾಟಕದಲ್ಲಿ ೧೦ ಲಕ್ಷ ವರ್ಷಗಳ 
ಹಿಂದಿನ ಮಾನವನ ಶತಲೆಬುರುಡೆಗಳಂ ಲಭ್ಯವಾಗಿರು 
ವುದನ್ನು ಗಮನಿಸಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ 
ಏಳುವ ಪಶ್ನೆಗಳೆಂದರೆ |) ಪಶ್ಚಿಮಮುಖಿ ಬೃಹತ್‌ ನದಿ 
ಯೊಂದರ ಅವಶೇಷವಾಗಿ ಕೇರಳದಲ್ಲಿ ಹರಿವ ಭರತ 


ಅದ ದಷ್ಟ ರಾ ರಕ ಹೊಗಲು ಗಂ ಜಾಗ ಉಪ 
ಪುಳುವಿನ ಉಗಮ ಕೇ ತ್‌ ಇಡಗಿನಲ್ಲಿಯೇ ? 


ಜಸ ದ್‌ ಬು te eI wa 
ಇ ಣಾ 
ನ ಧಾ ಹ ಇ ಠಾ ಹದರ ಇರ ಣೆ 
1) ಕಾವೇರಿಯ ಒಂದೊ ಕಾಲವ ಕವಲಾದ 


“ಕೆಳಕಾವೇರಿ'ಯು ಕೊಡಗಿನಲ್ಲಿದ್ದು , ಅದರ ಪಥವನ್ನು 
ಆಕ್ರವಿಂಸಿದ ನದಿ ಭರತಪುಳವು ಎಂದಾದರೆ, ಕೊಡಗಿನ 
“ಬರಪೊಳೆಯೆ', ಕೇರಳದ ಭರತ್‌ಪುಳವು ಆಗಿರಬಹುದೆ? 
ಇಂತೆಲ್ಲಾ ಪ್ರಾಚೀನತೆಯ ಹಿನ್ನೆಲೆಯ ದಕ್ಷಿಣ ಭಾರತದ 
ಕಾವೇರಿ, ಉತ್ತರ ಭಾರತದೆ ಗಂಗೆಗಿಂತ ಪ್ರಾಚಿಃನಳೆಲ್ಲವೆ? 
ಎಂಬುದಾಗಿವೆ. 


ಕೊಡಗಿನ ಪಶ್ಚಿಮ ಗಡಿಯ ಬಹಳಷ್ಟು ಭಾಗವು 
ಸವದ್ರತೀರದಿಂದ ಸುಮಾರು ೨೦-೩೦ ಮೈಲಿ ದೂರ 
ಲ್ಲಿದೆ. ಕೊಡಗಿನಲ್ಲಿ ಹರಿವ ನದಿಗಳು ಸತತ ಹರಿವ 


ನದಿಗಳೇ ವಿನಾ ವಿಶಾಲವಾದ ನದಿಗಳಲ್ಲ. ಹೆಚ್ಚಿನ 
ಹೊಳೆಗಳು ಪೂರ್ವಕ್ಕೆ ಹರಿಯುತ್ತವೆ. ಅವುಗಳಲ್ಲಿ 


ಪಶ್ಚಿಮಘಟ್ಟ, ನಾಡಿನ ನಡುವಿನ ಬೆಟ್ಟಗುಡ್ಡ ಕಣಿವೆ 
ಗಳಿಂದ ಬರುವ ಹನ್ನೆರಡು ಹೊಳೆಗಳು ಇಂದಿಗೂ 
ಪೂರ್ವಮುಖಿಯಾಗಿ ಹರಿಯುತ್ತಿರುವ ಕಾವೇರಿಯ 
ಕವಲಿಗೆ ಸೇರುವಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ನೀರನ್ನು 
ಜಿಯೋಲಾಜಿಕಲ್‌ ಅವಧಿಯಲ್ಲಿ 
ಬಹುಶಃ ಈ ಪೂರ್ವಮುಖಿ ಕವಲಿಗಿಂತ ಕಾವೇರಿಯ 
ಪಶ್ಚಿಮಮುಖಿ ಕವಲು ವಿಶಾಲವಾಗಿದ್ದಂತೆ ತೋರುತ್ತದೆ. 


ಇಂದು ಪಶ್ಚಿಮಕ್ಕೆ ಹರಿವ ಮುಖ್ಯ ಹೊಳೆ ಬರ 
ಪೊಳೆಯು ಪ್ರಾಚೀನ ಕಾಲದಲ್ಲಿ ಪಶ್ಚಿಮಘಟ್ಟಗಳ ಏರು 
ಹೆಚ್ಚಾಗುವ ಮುನ್ನ ಪೂರ್ವಕ್ಕೆ ಹರಿಯುತ್ತಿದ್ದು ಕಾವೇರಿ 
ಕವಲನ್ನು ಸೇರುತ್ತಿದ್ದಿರಬಹುದು ಎಂಬ ಅಭಿಪ್ರಾಯವೂ 


Hand Book to the Indian Pre-historp Antiquities, Prince of 


Wales Museum of Western India, Bombay, 1950, p 15 
18 ದ್ರಾವಿಡ ಭಾಷೆಗೆ ವಿಶ್ವವ್ಮಾಪಿ ಸಂಬಂಧ-ಡಾ| ವಿಲಿಯಂ ಮಾಡ್ತಾ ಅವರ ಪ್ರತಿಪಾದನೆ, ಕನ್ನಡಪ್ರಭ, ೧೦-೧-೯೫ 
19 "ಅರಬ್ಬಿಸಮುದ್ರದಲ್ಲೊಂದು ಪರ್ವತ” ಕನ್ನಡಪ್ರಭ ಜನವರಿ ೧೯೯೪ 


೧೪೬ 


ಇದೆ.26. ಜೊತೆಗೆ ಅರವತೊಕ್ಕಲ್‌ ಗ್ರಾಮದ ಬಳಿ 
ಹುಟ್ಟುವ ಮೆಹಾಂದೋಡು ಬೆಟ್ಟಿಯನ ನಾಡಿನ ಅನೇಕ 

ನ್ನ ಕೂಡಿಕೊಂಡು. ಪ್ರಾಚೀನದಲ್ಲಿ 
"ಮಾನಂತೋಡಿ'ಯ ಮೂಲಕ ದಕ್ಷಿಣಕ್ಕೆ ಸಾಗಿ ಕೇರಳದ 
ಫಾಲ್ಭಾಟ೯ವರೆಗೆ ಸಾಗಿ ನಂತರ ಪಶ್ಚಿಮಕ್ಕೆ (ಕೇರಳದ 
ನೈಯತ್ಯ ಭಾಗ) ತಿರುಗುತಿದ್ದಂತೆ ಭಾಸವಾಗುತ್ತದೆ. 
ವಕಾನಂತೋಡಿ ಪ್ರದೇಶದ ಎತ್ತರವೂ ಪಶ್ಚಿಮಘಟ್ಟಗಳ 
ಏರು ಹೆಚ್ಚಿದಾಗ ಹೆಚ್ಕೆರಬೇಕು. `ಮಹಾಂಶೋಡಾ'ವಿನ 
ಇಂದಿನ ರೂಪ "ವಕಾನಂತೋಡಿ' ಆಗಿದೆ. ಮತ್ತೆ 
ಕೊಡಗು-ಕೇರಳ ಗಡಿಯ ಮಾಕುಟ್ಟಿದ ಬಳಿ ಹಾದು 
ಹೋಗುವ ಇಂದಿನ ಬರಪೊಳೆಯು ಕೇರಳದ ವಾಯುವ್ಯ 
€ನ ಚರಕಲ್‌ನ ಬಳಿ ಸಮುದ್ರ ಸೇರುತ್ತದೆ. ("ಬಲ್ಯ 
ಥೇವಿ' ಎಂಬ ಹೆಸರೂ ಉಂಟು) “ವರಾಕುಟ್ಟಿ'ವು 
ಧಿ ಮಹಾಂದೋ 
ಡುವಿನ ಪಥ ಹಾಗೂ ಬರಪೊಳೆಯ ಇಂದಿನ ಪಥದ 
ನಡುವೆ ಫಾಲ್ತಾಟ್‌ ನೆಲೆ ಕಾಣಬರುವಲ್ಲಿ ಕಾವೇರಿಯ 
ನೆರೆಯಂ ಎರಡು ಬಂಡೆಗಳು ಈ ಪಥ: ಳಾಗಿದ್ದಿ ರಬೇಕೆಂದು 
ಅಂದರೆ ಕಾವೇರಿಗೆ ಪಶ್ಚಿಮ ಮಾರ್ಗದಲ್ಲಿ 


ಮಣ್‌ ಡಲ 
ತೋರುತ್ತದೆ. 


ಬಾನ ದ್‌ೆ ತಾಲ ತ್ಮಗಾರ್‌ಧಾರ್‌ ಹಿ py 
ಘಟ್ಟಗಳ ಏರಿನ ವೆಂತರ ಪೂರ್ವಮುಖ ಕವಲಿನ ಆಸ್ತಿತ್ತ 
ಧೂ 


a 
ಆ 
ಪೂರ್ವದ ಕವಲಿನೊದನೆ ಐಕಮುಗಿರುರದ ಎತಿದೆ 
WT UTE tl ve 
ಶ್ರಿ 


"ಬರಪೊಳೆ (ಭರತಪೊಳೆ-ಉಕ್ಕಿ ಹರಿವ ಹೊಳೆ)ಯು 
“ಭರತೆಪು್ಪಳ'ವು ಎಂಬ ಶಬ್ದದ ಕೊಡವ ಭಾಷೆಯ ರೂಪ 


ವೆನಿಸುತ್ತೆದೆ. ಬ್ರಹ್ಮಗಿರಿ ಶ್ರೇಣಿಯ ಮಲೆನಾಡು 
ಬಾಡಗಕೇರಿ ಬಳಿಯ ತುಂಬೆಮಲೆಯ ಶಿಖರದಲ್ಲಿ 


ಬರಪೊಳೆ ಹುಟ್ಟುತ್ತದೆ. ಅಲ್ಲಿಂದ ಹತ್ತು ಮೈಲಿ 
ಪೂರ್ವಕ್ಕೆ ಹರಿದು ಬೊಮ್ಮಂಜಿಯ ಕಿಟ್ಟಪೊಳೆಯನ್ನು 
ಕೂಡುತ್ತದೆ. ನಂತರ ಕಿಕ್ಕಟ್ಟು ಎಂಬಲ್ಲಿ ಉತ್ತರಕ್ಕೆ 
ತಿರುಗುತ್ತದೆ. ಅಲ್ಲಿಂದ ಮುಂದೆ ಪಶ್ಚಿಮಕ್ಕೆ ತಿರುಗುವಲ್ಲಿ 
ಇಂಗ್ಲಿಷ್‌ "ಯಬ' ಅಕ್ಷರದ ಆಕಾರದಲ್ಲಿ ಬರಪೊಳೆ ಹರಿ 


ಆ 
ಇದಿ ಇ ಹಾವ ಪಿ Bed ಇಷ 
ಹೆಸೊಡ್ತೂರು, ಬೇಗೂರು. ಕುತುನಾಡು. 


K. K. Subbaiah ; 


22 ಕುಂದಬೆಟ್ಟದ ಬಳಿಯ ಈಚೊರು ಗ್ರಾಮದ ಶೀ ಮ 


ತ್‌ ೬ 


ಬೆಟ್ಟಿಯತ್‌ನಾಡು ಹಾಗೂ ಬೇರಣನಾಡಿನ ಭಾಗವಾಗಿ 
ಹರಿಯುತ್ತದೆ... ಮಹಾಂದೋಡುವಾದರೇ ಇಂದು 
ಹಳ್ಳಿಗಟ್ಟು ಬೇಗೂರು ಗ್ರಾಮದ ಮೂಲಕ ಹರಿದು 
ಅನೇಕ ತೋಡುಗಳನ್ನು ಕೂಡಿಕೊಂಡು ಬರಪೊಳೆಯನ್ನು 
ಸೇರುತ್ತದೆ. ಇಂದಿನ ಬರಪೊಳೆ ಹೊಳೆಗಳ ನೀರಿನ 
ಬೃಹತ್‌ ಜಾಲವನ್ನು ಪಡೆದು ಮಾಕುಟ್ಟದ ಮೂಲಕವಾಗಿ 
ಕೇರಳದ ಕೂಟುಪೊಳೆಯೊಡನೆ ಕೂಡಿ ಚರಕಲ್‌ ಬಳಿ 
ಬಲ್ಯಪದೇಮಿನಲ್ಲ ಅರಬ್ಬಿಸಮುದ್ರವನ್ನು ಸೇರುತ್ತದೆ.21 


ಇವುಗಳಿಂದ ವೈಕ್ತವಾಗುವ ಅಂಶಗಳೆಂದರೆ ;) ಬರ 
ಪೊಳೆಯ ಹುಟ್ಟು ಕೊಡಗಿನ ಪಶ್ಚಿಮಘಟ್ಟಗಳಲ್ಲಿದೆ. 
i) ಕೊಡಗಿನ ಮಹಾಂದೋಡು ಒಂದು ಕಾಲದ ದೊಡ್ಡ 
ಹೊಳೆಯಾಗಿ ಫಾಲ್ಭಾಟ್‌ ಮೂಲಕ ಸಾಗುತ್ತಿತ್ತು. 
111) ಇವೆರಡು ಹೊಳೆಯ ಪಥಗಳು ಪ್ರಾಚೀನ ಕಾವೇರಿಯ 
ಪಶ್ಚಿಮಮುಖಿ ಕವಲುಗಳ ಪಥವಾಗಿರುವಂತಿದೆ. 
iv) ಬಲ್ಯಪದೇಮಿ ಎಂಬ ಜನಬಳಕೆಯ ಶಬ್ದವು? 
ಮಹಾಂದೋಡು-ಬರಪೊಳೆಯ ದೊಡ್ಡ ಪಥದ ಸಾಂಕೇತಿಕ 
ಶಬ್ದವಾಗಿರುವಂತಿದೆ. ೪) ಭೂವಿಜ್ಞಾನದ ಸಂಗತಿಗಳಿಗೆ 
ಇಲ್ಲಿನ ಹೊಳೆಗಳ ಹರಿವು ಸಾಕ್ಷ್ಯವಾಗಿರುವುದಾಗಿದೆ. 
»1) ಪೂರ್ವ ಪ್ರರಾಶಿಲಾಯುಗದ ಕಾಲದಲ್ಲಿ (೫೦ ಲಕ್ಷ 
ದಿಂದ ೫೦ ಸಾವಿರ ವರ್ಷಗಳ ನಡುವಣ ಅವಧಿ) ಕೊಡಗಿನ 
ಕಾವೇರಿಗೆ ಪೂರ್ವದಲ್ಲಿ ಒಂದು, ಪಶ್ಚಿಮದಲ್ಲಿ ಎರಡು 
ಕವಲುಗಳಿದ್ದ ಸಂಭಾವ್ಯತೆ ಕಾಣುತ್ತದೆ. 


ತಲಕಾವೇರಿಯಿಂದ ಹರಿದು ಬಂದ ಕಾವೇರಿ 
ನಾಪೋಕ್ಷುವಿಗೆ ಬರುವಲ್ಲಿ ದಕ್ಷಿಣ, ಪೂರ್ವ, ಪಶ್ಚಿಮ 
ತಿರುವುಗಳಲ್ಲಿ ಸಾಗುತ್ತದೆ. ನಂತರ ಗುಹ್ಯ ಸಿದ್ಧಾಪುರದ 
ಬಳಿ ಬಂದು ಈಶಾನ್ಯಕ್ಕೆ ತಿರುಗುವಲ್ಲಿ ಇಂಗ್ಲಿಷ್‌ 'ಯು' 
ಆಕಾರವಾಗಿ ಸಾಗುವುದನ್ನು ಕಾಣಬಹುದು. ಅಂದರೆ 
ಭೂಪದರಿನಲ್ಲಿ ಭೇದವಾದ ಅವಧಿಯಲ್ಲಿ ಈ ನೆಲೆಯಲ್ಲಿ 
ಪಶ್ಚಿಮ ಕವಲುಗಳನ್ನು ಹೊಂದಿದ್ದು ಮಹಾಂದೋಡು, 
ಬರಪೊಳೆ ಪಥದಲ್ಲಿ ಬಂದು ಸಾಗುತ್ತಿದ್ದಂತೆ ತೋರುತ್ತದೆ. 
ಅದರನಿಯೂ ಬರಪೊಳೆಯು ಸ್ಪಷ್ಟವಾಗಿ ಪಶ್ಚಿಮ 
ಘಟ್ಟಗಳ ಏರು ಹೆಚ್ಚಿದೆ ನಂತರ ಕಾವೇರಿಯ ಪಶ್ಚಿಮ 


Archaeology of Coorg, Mysore, 1978, p. 18 
ನಿಯಪಂಡ ಬಿ. ಅಪ್ಪಯ್ಯ ಅವರು ತಿಳಿಸಿದ ವಿಷಯ 


೧೪೭ 


A 


ಕವಲೊಂದರ ಪಥವನ್ನು ಆಕ್ರವಿಂಸಿ (River Capture) 
ಸಾಗಿರುವುದನ್ನೂ ಇಂದಿನ ಅದರ ಹರಿವಿನ ಪಥದಿಂದೆ 
ನೋಚರವಾಗುತ್ತದೆ.3  ಬರಪೊಳೆಯು ಎರಡು ಕಡೆ 
`ಯು' ಆಕಾರದಲ್ಲಿ ಪೂರ್ವದಿಂದ ಪಶ್ಚಿಮ ದಿಸೆಗೆ ಸಾಗಿರು 
ವುದೂ ಅದರ ಹರಿವಿನಲ್ಲಿ ಕಾಣುತ್ತದೆ. ಅಲ್ಲದೆ 
ಮಹಾಂದೋಡು ಇಂದು ಬರಪೊಳೆಗೆ ಸೇರಿಹೋಗುವುದೂ 
ಗಮನಾರ್ಹವೇ ಆಗಿದೆ. ಅಂದರೆ ಪಶ್ಚಿಮಘಟ್ಟಗಳ 
ಏರು ಹೆಚ್ಚಾದಾಗೆ, ಅದನ್ನು ಏರಲಾಗದ ಕಾವೇರಿ, 
ಪೂರ್ವ ಕವಲಿನೊಡನೆ ತನ್ನೆಲ್ಲ ಹರಿವಿನ ಪಥಗಳನ್ನು 
ಐಕ್ಕಗೊಳಿಸಿಕೊಂಡು, ಪಶ್ಚಿ ಮ ಕವಲುಗಳ ಹಾದಿಯನ್ನು 

ಮುಡಾಂದೆಯಡು, ಬರಪೊಳೆಗೆ ಬಿಟ್ಟುಕೊಟ್ಟಂತಿದೆ. ಈ 
ನದಿ ಹರಿವಿನ ಪ್ರಾಚೀನ ಪಥದ ನೆರೆಯ ಫಲಪತ್ರಿಕೆಗೆ 
ಸಿದ್ಧಾಪುರ, ಅಮ್ಮತ್ತಿಯ ಪ್ರದೇಶಗಳು ಸಾಕ್ಷಿ ಆಗಿವೆ. 
ಇಡೀ ಕಿಗ್ಗಟ್ಟು ನಾಡು (ಇಂದಿನ ಮಹಾಂದೋಡು, 
ಬರಪೊಳೆ ಹರಿವಿನ ನೆರೆ ಪ್ರದೇಶ) ಕೊಡಗಿನ ಭತ್ತದೆ 
ಕಣಜ ಎನಿಸಿರುವುದೇ ಆಗಿದೆ. ಜೊತೆಗೆ ಕಾಫಿಯ 
ಬೆಳೆಯ ಸಮೃದ್ಧಿ ಇಲ್ಲಿನ ಏರುಪ್ರದೇಶಗಳಲ್ಲಿಯೂ 
ಉಂಟು. ಹೇಗೋ ಏನೋ ತಲಕಾವೇರಿಯ ತೀರ್ಥೋ 
ದೃವ ಸಮಯದಲ್ಲಿ ಮಹಾಂದೋಡುವಿಗೆ ಸನಿಹದ ನೆಲೆ 
ಯಾದ ಕುಂದಜೆಟ್ಟದಲ್ಲಿ ಮಾತ್ರ ತೀರ್ಥೋದೃನದ 
ಮರುದಿನದಲ್ಲಿ ಕಾವೇರಿಯ ತೀರ್ಥ ತಂದು ಮಹಾ 
ದೇವನಿಗೆ ಅಭಿಷೇಕ, ಜಾತ್ರೆ, ಜನಪದ ಕುಣಿತ, ಕಾವೇರಿಯ 
ಆರಾಧನಗಳು ನಡೆಯುತ್ತವೆ. ಪ್ರಾಚೀನ ಭೌಗೋಳಿಕ 
ಸಂಗತಿಯೊಂದನ್ನು ಹೇಗೋ ಪರಂಪರೆಯಿಂದ ತಿಳಿದ 
ಕಾವೇರಿ ಹರಿವಿನ ಸಂಬಂಧವು ಸಾಂಕೇತಿಕವಾಗಿಯರಾದರೂ 
ಜನಪ್ರಜ್ಞೆಯಲ್ಲಿ ಉಳಿದು ಬಂದಿರುವುದನ್ನು ಈ ಮೇಲಿನ 
ಆಚರಣೆಗಳು ತೋರುವಂತಿವೆ. 


ಇನ್ನು ಕಾವೇರಿಯ ಉಗಮವು ಪಶ್ಚಿಮಘಟ್ಟಗಳ 
ಏರಿನ ನಂತರ ಹಿಂಬದಿ ಕಣಿವೆಗೆ ಸರಿದಂತೆ ಕಾಣುವುದಿಲ್ಲ. 
ಆಗ ಸರಿದಿದ್ದಿದ್ದರೆ ಉಗವಮದಿಂದಲೇ ಕಾವೇರಿ ಪಶ್ಚಿಮ 
ಮುಖಿ ಆಗಿಬಿಡುತ್ತಿತ್ತು. ತಲಕಾವೇರಿಯ ಹಿಂಬದಿಯ 
ಸಂಪಾಜೆ ಕಣಿವೆಯಲ್ಲಿ ಹುಟ್ಟುವ ನೊಜೆಕಲ್ಲು ಹೊಳೆ 


23 K.K. 5200೩1೩8, op. cit., p. 19 


೧೪೮ 


ಪೊರ್ಣಪಶ್ಚಿಮೆ ಗಾಮಿನಿಯಾಗಿ ಕಾಸರಗೋಡಿನ 
ಬಳಿ ಅರಬ್ಬಿ ಸಮುದ್ರ ವನ್ನು ಸೇರುವ ಸಂಗತಿಯ ಮೇಲಿನ 
ಅನುಮಾನಕ್ಕೆ ಉತ್ತರ ನೀಡುತ್ತದೆ. ಪಶ್ಚಿಮಘಟ್ಟ ಗಳೆ 
ಹೆಚ್ಚಿದ ಏರಿನ ಜೊತೆಯಲ್ಲಿಯೇ ಕೊಡಗಿನಲ್ಲಿ ಆಕೆಯ 
ಪಥ ಪೂರ್ಣ ಪೂರ್ವಮುಖಿಯಾಗಿ ಹೆಚ್ಚು ಯೌವನದಿಂದ 
ಲಕ್ಷಾಂತರ ವರ್ಷ ಹರಿಯುವಂತಾಯಿತು. ಕಾಂಟಿ 
ನೆಂಟಲ್‌ ಸಿದ್ಧಾಂತದ ರೀತ್ಮಾ (ಖಂಡಗಳ ಸಂಪರ್ಕಗಳ 
ಜೋಡಣೆ) ಸ ಹಾಗೂ ಆಫ್ರಿಕೆಯ ಪ್ರದೇಶಗಳು 
ಒಂದಕ್ಕೊಂದ. ಹತ್ತಿರದ ಜೋಡಣೆಯರಾಗಿ, ಅರಬ್ಬಿ 
ಸಮುದ್ಧ. ಹಸವ ಮುನ್ನ ಇದ್ದುವು. ಅದಾಗಿ 
ಕಾವೇರಿಯ ಪೆಶ್ಚಿರಂ ಹರಿವಿನ ಕಥವು ಅಫ್ರಿಕೆ ಬಳಿಯ 
ಮಡಗಾಸ್ಕರ್‌ ವರೆ ಗೂ ಸಹಸ್ರಾರು ಮೈಲಿ ಲಿಯ ಹರಿವಿನ 
ಹಥವಾಗದೆ ಈ ಸನಿಹದ ಸೀ "ಅಗಿದ್ದರಬೇಕು. 
ಮಡಗಾಸ್ಕರಿನ ಈಶಾನ್ಯದಲ್ಲಿ “ಮಹಾಗಂಗಾ' ಎಂಬ 
ಹೆಸರಿನ ನೆಲೆ ಇರುವುದೋ ಮಂಹಾಂದೋಡು ಕಾವೇರಿ 
ಕವಲಿನ ಪರಂಪರೆಯ ಸಂಕೇತವಾಗಿರಬಹುದು. 


ಕಾವೇರಿಯ ಉಗಮ ಹಾಗೂ ಹರಿವಿನ ಪ್ರಾಚೀ 
ನತೆಯ ಈ ಹಿನ್ನೆಲೆಯಲ್ಲಿ ಉತ್ತರ ಭಾರತದ ಗಂಗೆ 
ಮ್ಮ ಗಮನಕ್ಕೆ ಬರುತ್ತಾಳೆ. ದಕ್ಷಿಣ ಭಾರತದ ನದಿ 
ಗಳು ಉತ್ತರ ಭಾರತದ ನದಿಗಳಿಗಿಂತ ಪ್ರಾಚೀನ 
ಎಂಬುದು ಭೂವಿಜ್ಞಾನದ ಸಂಗತಿ. ಆದರೆ ಶಿವನ ಜಟೆ 
ಯಿಂದ ಗಂಗೆ ಬರುವಳಿಂಬ ದೆಟ್ಟ ಧಾರ್ಮಿಕ ನಂಬಿಕೆಯ 
ಕಾರಣ ಅವಳಿಗೆ ಪ್ರಚಾರ ಹಾಗೂ ಪ್ರಸಿದ್ಧಿ ದೊರಕಿದೆ. 
(ಕಾವೇರಿಯ ಆಗಸ್ತ್ಯನಾದರೋ ಬಹಿಷ್ಕೃತ ಸೋದರ 
ನಲ್ಲವೆ ?) ಸುಮಾರು ಸಾವಿರದ ಬಕರ ಮೈಲಿ 
ಹರಿವ ಭಾರತದ ಅತ್ಯಂತ ದೀರ್ಫನದಿಯಾಗಿದ್ದಾಳೆ 
li ಗಂಗೆ. ಯಗ್ವೇದ ನದಿಶ್ಲೋಕಗಳಲ್ಲಿ ವಿಪ್ರಲವಾಗಿ 

ಸ್ತೋತ್ರಗೊಂಡಿರುವ ಸದಾ ಹರಿವ. ನದಿಯಾಗಿದ್ದ 
ಸರಸ್ವತಿ, ಅನೇಕ ಕವಲುಗಳುಳ್ಳೆ ನದಿಯಾಗಿ ಹರಿದು 
ಕ್ರಿ. ಪೂ. ೨೦೦೦ದ ವೇ ಳೆಗೆ ಒಣಗಿದಳು. ಈ ಕವಲುಗಳ 
ಪಥವನ್ನು ಖಯುಗ್ವೇದದಲ್ಲಿ ಒಮ್ಮೆ ಮಾತ್ರ ಉಲ್ಲೇಖಿತ 
ಳಾಗಿರುವ ಗಂಗೆ ಆಕ್ರಮಿಸಿ (River Capture) 


ಇತಿಹಾಸ ದರ್ಶನ 


ನ್‌ [ಜಿಲ್ಲೆ ನರಕ ಚೆ ಬ ""್ಲ ಹ್‌ | 
ಹೌ; ಲ ™ 1 ಬ 
ಖಾ ಈ ಈ ಎಟ 4 Ks ಕೊಡಗಿನ ಕಾವೇರಿ, ಬರಹೊಳೆ, 
? ತಲಕಾವೇರಿ . ಮಡಿಕೇರಿ : ನ ಹಾರಿದೋಡುಗಳ ನದೀಪಥಗಳು 
| ಕ ಸ ಷ್ಟ ಅತ್‌ | ಸುಜಾ | 
| p 4 ಯತಿ ಢ್‌ ಸ 
ಶ್‌ x ಸ್ನ £ 
ಸ್ಟ್‌ ಇ ೪ 
ನಾಪೋರ್ಲು » ತ ಗೈ KY 
ಗುಹ ಇ ಈ ke ಳ್ಗೊ 
et | : 
ak ಕಾಪೇರಿಯ ಒಂದು \. 
ಕ್ರ ಕಾಲದ ಪಶ್ಚಿಮ 
ಕವಶಿನ ಪಥ 
ಚ 
` ತ್ತೂಕ್ಕಲು ಟ್ರ 
ಇ ಕ 
; , [ಮಹಾಂದೋಡು ಹೊಳೆಯ 
(“ಮೊದಲಿನ ಪಥ : 
i 
| (ಮಾನಂತೋಡಿ) 
ಬು ek 
ತ್ಯ 
ತಲಕಾವೇರಿ ಹ ರ್ನಾ! ಕ (11) 
ಸ್ರ ನ್‌ Ne ಕರ್ನಾಟಕ, ಕೇರಳ, ತಮಿಳುನಾಡುಗಳಲ್ಲಿ 
ಕೃಷ್ಣರಾಜಸಾಗ್ಯ ಕಾವೇರಿ, ಬರಪೊಳೆ ಪಥಗಳು | 
NeW ಬರಪ್ಪೂಲ ಷ್ಣ, ಗರ | ಪೊಳೆ ಪಡ್ಧ 
2 ಕಬಿನಿ ಜಲಾಶಯ 
ನಿ ಚರಕೇ೫ ಗ್‌ ಆ 
ಿ ಬಲ್ಪಪತೇಮಿ 2 
| Wd 
ಕೊಯಮತ್ತೂರು 
ಪಾಲ್ಫ್ರಾಟ್‌ 
\ 
ಸಿ 
LS 
SAK 
[a 
ಳ್ಳ ನ ತ 
| 
ಟಿ 


ಲೇಖನದ ಸಂಖ್ಯೆ: ೩೦ 


ಹರಿಯುತ್ತ ಬಂದಿದ್ದಾಳೆ. ಈಕೆ ಕ್ರಿ. ಪೂ. ಒಂದನೆಯ 

ಶತಮಾನದಿಂದ ಭಾರತದ ಕಾವ್ಯ ಹಾಗೂ ಶಿಲ್ಪಗಳಲ್ಲಿ 
ಬಹಳ ಪ್ರಚಾರ, ಮಹತ್ವವನ್ನು ಪಡೆದುಕೊಂಡವಳಾಗಿ 
ದ್ದಾಳೆ. ಆಕೆ ಹುಟ್ಟು ವುದು ಂವಳಾಲಯದ ೧೦,೩೦೦ 
ಅಡಿ ಎತ್ತರದ ಗಂಗೋತ್ತಿಯುಲ್ಲಿ ಎಂಬ ಪ್ರಚಾರವಿದೆ. 


ನಂಬಿಕೆ ಹಾಗಿದೆ. ವಾಸ್ತವವಾಗಿ ಹಿಮಾಲಯ ಪರ್ವತ 
ಶಿಖರಗಳಲ್ಲಿ ಒಯಾದ ರ ಅಡಿ ಎತ್ತರದ ಶಿವಲಿಂಗ 
ಶಿಖರವಿರುವ ಶಿವಲಿಂಗ ಪರ್ವತದ ತಪ್ಪಲಿನಲ್ಲಿರುವ 


(೧೨,೭೭೦ ಅಡಿ ಎತ್ತರ) ಗೋವಯಖ ಎಂಬ ನೆಲೆಯಲ್ಲಿ 


ಗಂ್‌ಜಂ ಉಗವುವಿದೆ. ಶಿವಲಿಂಗ ಪರ್ವತದ ಶಪ್ಪಲಿನೆ 
ನೀರ್ಸಲ್ಲಂಗಳ ನಿವಾಸ (ಗಂಗೋತ್ರಿ ಗ್ಲೇಷಿಯರಲ್ಲಿ)ದಿಂದ 
ಗೋ ಮುಖ ಖದ ಬಳಿ ಮೊದಲು 


ಲಕ್ಷಿ 
a. 
> 
IL 
CL 
೪. ೬ 
1 
ಸ 
L 
೮) 
ಧಾ 
೮ 


ಭಾಗೀರಥಿ ಎಂದು ಕರೆಯ 
ಲಾಗಿದೆ... ಅಲ್ಲದೆ We ಸರೋವರ ಬೇರೆ, 
ಗಂಗೋತ್ರಿ ಬೇರೆ ಬೇರೆ ನೆಲೆಯಲ್ಲಿವೆ. ಕೈಲಾಸ ಪರ್ವತದ 
ಬುಡದಲ್ಲಿ ಮಾನಸ ಸರ. ೋವರವಿದೆ.26 


ದ. ಭಾರತದ ನದಿಗಳು ಉತ್ತರ ಭಾರತದ ನದಿ 
ಗಳಿಗಿಂತ ಪ್ರಾಚೀನ ಎಂಬ ಹ ನಿಕ ಹಿನ್ನೆಲೆಯಲ್ಲಿ 
ಕಾವೇರಿ ಗಂಗೆಗಿಂತ ಹೆಚ್ಚು ಪ್ರಾಚೀನತೆ ಪಡೆದವಳು ಎನ್ನ 
ಬೇಕು. ಹಿಮಾಲಯ ಹು ಹವ ವಜನ್ನವೂ ಕಾವೇರಿ 
ಇದ್ದಳಲ್ಲ. ಜೊತೆಗೆ ಸ್ಮಾಂದಪ್ರರಾಣದ ಕತೆಯೂ 


ಪೌರಾಣಿಕ ಸಾಕ್ಷಿಯನ್ನು ಇದಕೆ ್ಯ ಒದಗಿಸುವಂತಿದೆ. 


ತ್ರಿಗುಣಿ ಎಂಬ ಬ್ರಾಹ್ಮಣನಿಗೆ ಕಾವೇರಿಯ ಬಗ್ಗೆ 
ಗಂಗೆಯು ಹೇಳುತ್ತಾಳೆ-ಕಾವೇರಿ ಪವಿತ್ರಳು, ದಿವ್ಕಳು. 
ಅವಳ ದರ್ಶನದಿಂದ ಪಾಪ ಪರಿಹಾರ. ಆವಳಲ್ಲಿ 
ಎಂಂದು ಬಾ ಎಂದು. 


ಯಮುನೆ ಗಂಗೆಯ ಬಳಿಬಂದು ಆಕೆಯ ೭ ಒದ್ದೆ 


24 Paramananda Gupta: 07. €14., 


ಯಾದ ವಸ್ತ್ರ ಮತ್ತು ಕೂದಲನ್ನು ನೋಡಿ, ಏಕೆ 


ನೆನೆದಿವೆ ? ಎಂದು ಕೇಳಿದಳೆಂತೆ. ಆಗ ಗಂಗೆ ನಂಡಿದಳಂತೆ: 
ಸರಿದ್ದಿರಹ ವಾಾವರ್ವಾಯಾ : ಕಾವೇಯರ್ಕ್ಶಾ- 
ಸ್ತೀರ್ಥ ಮಾದರಾತ್‌ 

ದೃಷ್ಟ್ವಾ ಪ್ರಣ್ಯಾಂಭಸಿ ಸ್ನಾತ್ವಾ ಪುನರಶ್ವಾ ಗತಾ 
ವಯರ್‌ | 

-ಶ್ರೇಷ್ಠವಾದ ಕಾವೇರಿ ತೀರ್ಥವನ್ನು ನದಿಗಳೊಡನೆ 


ದರ್ಶನವಕಾಡಿ ಪವಿತ್ರವಾದ ಆ ಕಾವೇರಿಯಲ್ಲಿ ಮಿಂದು 


ಅದು ಕಾರಣ ವಸ್ತ 


ಗಂಗೆಯಿಂದ ಹಿರಿಯಳೆಂದು ಹೀಗೆ ವಠಾನಿತಳಾದ 
ಕಾವೇರಿಯ ಪೌರಾಣಿಕ ಸಂಬಂಧ, ಸಿಬಿ ದೇಶವನ್ನು 
ಈ ಮೊದಲೇ ಹೇಳಿರುವಂತೆ ಗಂಗೆ ಹರಿಯುವ ಪ್ರದೇಶ 
ವಾಗಿ ಗುರುತಿಸಿರುವುದು, ಸಿಬಿ ಜನತೆಯನ್ನು ಕಾವೇರಿ 
ದಂಡೆಯ ಮೇಲೆ ಚೋಳರೊಡನೆ ಗುರುತಿಸಿದರೂ, 


ಮತ್ತ್ಯರೆಂದು ಕರೆದಿರುವುದು, ಇವೆಲ್ಲಾ. "ಕಾವೇರಿ- 
ಗಂಗಾ' ಎಂಬ ಸಾಂಸ್ಕೃತಿಕ ಮಿಲನಕ್ಕೆ ಸಾಕ್ಷಿಯಾಗಿವೆ. 


ತಿರಂ ವರವಾಗಿ ಕಾವೇರಿ ವರುಣ ವರ್ಷದಿಂದ 
ತುಂಬಿ ತುಂಬಿ ಹರಿಯಬ ವರೆವಿಗೂ ಕರ್ನಾಟಕ-ತಮಿಳು 
ನಾಡುಗಳಲ್ಲಿ ನೀರಿನ ಪಾಲುದಾರಿಕೆಯ ಸಮಸ್ಯೆ ಅಷ್ಟಾಗಿ 
ಕಾಣದಿದ್ದರೂ ಪರಸ್ಪರ ಅರಿವಿನ ಬಾಳ್ವೆಯ ಇತಿಹಾಸದ 
ಬೆಳಸನ್ನು ಬೆಳೆಯಬೇಕಾದವರು ಈ ದೈ 5 ಯನಾ ಡಿನವರಷ್ಟೆ 
ಅಲ್ಲ, ಸಂಬಂಧಿಸಿದವರೆಲ್ಲರ ಮನಸ್ಸು. ಕಾರ್ಯೋನ್ಮುಖ 
ವಾಗಬೇಕು. ಕಾವೇರಿ-ಗಂಗೆಯರ ಭೌತಿಕ ವಿಲನವೂ 
ಈ ದಿಸೆಯಲ್ಲಿ ಒಂದು ಸಾಂಸ್ಕೃ ತಿಕ ಪರಿಹಾರವಾಗಿ 
ಎಲ್ಲ ಪಕ್ಷಗಳಿಗೂ ಒದಗಿದರೆ, ಬ ಐತಿಹಾಸಿಕವಾಗು 
ತ್ತದೆ. 


ಎ 


p.213 and Dr. N.S. Rajaram’s Lecture on 


“History of Sarswathi River; on 8-3-1994 at Mythic Society, Bangalore 
25 ಜಿ. ಎಸ್‌. ಶಿವರುವ್ರಪ್ಪ : ಗಂಗೆಯ ಶಿಖರಗಳಲ್ಲಿ ಬೆಂಗಳೂರು, ೧೯೮೭, ಪು. ೫೩-೫೪ 


4 


26 ಎಸ್‌. ಶಂಕರನಾರಾಯಣಭಟ್ಟ : 
27 ಎದುರ್ಕುಳ ಶಂಕರನಾರಾಯಣಭಟ್ಟ 


ಇತಿಹಾಸ ದರ್ಶನ 


ಹೆ py 
ಕೈಲಾಸ ಮಾನಸ ಸ 
೪ 


ರೋವರ, ಬಾಳೆಲೆ, ದ. ಕೊಡಗು, ೧೯೮೮, ಪು. ೧೦ 
ಶ್ರೀ ಕಾವೇರಿ ವೈಭವ, ಭಾಗಮಂಡಲ, ೧೯೮೭, ಪು. ೪೫೨ 


೧೪೯ 


